ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


712 


ಮಿ 


ಶ್ರೀ ಗೋವಿಂದ ರಾಜು A 
ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
25-09-2020 


Fa 


ಪಕ್ನೆ 


ಉತ್ತರ 


ಕೋಲಾರ ಜಿಲ್ಲೆಯಲ್ಲಿರುವ 
ಕಛೇರಿಗಳ ಸಂಖ್ಯೆ ಎಷ್ಟು; 
ಮಾಹಿತಿ ನೀಡುವುದು) 


ಆರ್‌.ಟಿ.ಓ 
(ಸಂಪೂರ್ಣ 


ಕೋಲಾರ ಜಿಲ್ಲೆಯಲ್ಲೆ ಕಾರ್ಯನಿರ್ವಹಿಸುತ್ತಿರುವ. 
ಪ್ರಾದೇಶಿಕ / ಸಹಾಯಕ ಪ್ರಾದೇಶಿಕ ಸಾರಿಗೆ ಕಛೇರಿಗಳ ವಿವರ 
ಈ ಕೆಳಕಂಡಂತೆ ಇರುತ್ತದೆ. 


1. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಛೇರಿ, ಕೋಲಾರ 
2. ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಛೇರಿ, 
ಕೆ.ಜಿ.ಎಫ್‌. 


ಆ) 


ಈ ಕಛೇರಿಗಳಿಗೆ ಮಂಜೂರಾಗಿರುವ ಒಟ್ಟು 
ಹುದ್ದೆಗಳ ಸಂಖ್ಯೆ ಎಷ್ಟು; ಇವುಗಳಲ್ಲಿ 
ಖಾಲಿ ಇರುವ ಹುದ್ದೆಗಳ” ಸಂಖ್ಯೆ' ಎಷ್ಟು 
(ವೃಂದಗಳವಾರು ವಿವರಗಳನ್ನು 
ನೀಡುವುದು) 


ಇ) 


ಈ ಕಛೇರಿಗಳಲ್ಲಿ ಹೊರಗುತ್ತಿಗೆ ಆಧಾರದ 


'] ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 


ಸಿಬ್ಬಂದಿಗಳ 
(ವ್ಯ ಂದಗಳವಾರು 
ನೀಡುವುದು) 


ಎಷ್ಟು: 
ವಿವರಗಳನ್ನು 


MN 
ಸಂಖ್ಯೆ 


ಕೋಲಾರ ಜಿಲ್ಲೆಯಲ್ಲಿ ಪ್ರಾದೇಶಿಕ / ಸಹಾಯಕ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಛೇರಿಗಳಲ್ಲಿ 
ಇ | ಮಂಜೂರಾಗಿರುವ ಮತ್ತು ಖಾಲಿ ಇರುವ ಹುದ್ದೆಗಳ ಹಾಗೂ 
ಹೊರಗುತ್ತಿಗೆ ಆಧಾರದ” ಮೇಲೆ ಕಾರ್ಯನಿರ್ವಹಿಸುತ್ತಿರುವ 
1 ಸಿಬ್ಬಂದಿಗಳ ವಿವರವುಳ್ಳ ಮಾಹಿತಿಯನ್ನು ಅನುಬಂಧದಲ್ಲಿ 
ನೀಡಲಾಗಿದೆ 


ಈ) 


[ 


ಈ ಸಿಬ್ಬಂದಿಗಳನ್ನು ನೇಮಕ 
ಮಾಡಿಕೊಳ್ಳುವಾಗ ಸರ್ಕಾರ 
ಅನುಸರಿಸುತ್ತಿರುವ ಮಾನದಂಡಗಳೇನು: 


ಹೊರಗುತ್ತಿಗೆ ನೌಕರರುಗಳನ್ನು ಕಿಯೋನಿಕ್ಸ್‌ 
ಸಂಸ್ಥೆಯಿಂದ ಕರ್ನಾಟಕ ಸಾರ್ವಜನಿಕ de ಕಾಯ್ದೆ” 
1999 -ರ ನಿಯಮ- -4(ಜಿ) ರಲ್ಲಿ ವಿಧಿಸಿರುವ ಷರತ್ತುಗಳಿಗೆ 
ಒಳಪಟ್ಟು ಹಾಗೂ ಇತರೆ ಖಾಸಗಿ ಏಜೆನ್ನಿಗಳಿಂದ 
ಪಡೆಯುವಾಗ ಟೆಂಡರ್‌ ಮೂಲಕ ನೇಮಕ 
ಮಾಡಿಕೊಳ್ಳಲಾಗಿದೆ. 


ಉ) 


ಈ. ಹೊರಗುತ್ತಿಗೆ ನೌಕರರುಗಳಿಗೆ. 
ನೀಡುತ್ತಿರುವ ಮಾಹೆಯಾನ ವೇತನದ 
ಪ್ರಮಾಣವೆಷ್ಟು; ಈ ವೇತನವನ್ನು ಯಾವ 
ಮೂಲದಿಂದ ಪಾವತಿಸಲಾಗುತ್ತದೆ? 
(ಸಂಪೂರ್ಣ ಮಾಹಿತಿ ನೀಡುವುದು) 


ವಿವರಗಳನ್ನು -ಅನುಬಂಧದಲ್ಲಿ “ನೀಡಲಾಗಿದೆ. 


ಟಿಡಿ 77 ಟಿಡಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತಿಗಳು ಹಾಗೂ 
ಸಾರಿಗೆ ಸಚಿವರು. 


Sp ಜಿಲ್ಲೆಯಲ್ಲಿರುವ ಪ್ರಾಧೇಶಿಕ/ಸಹಾಯಕ ಪ್ರಾದೇಶಿಕ ಸಾರಿಗೆ ಕಛೇರಿಗಳಲ್ಲಿನ ಮಂಜೂರಾದ ಮತ್ತು ಖಾಲಿ ಇರುವ 
ಹುದ್ದೆಗಳ ವಿವರಗಳು 


ಕಛೇರಿಗಳ ಹೆಸರು 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ 


ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ 


ಹಿರಿಯ ಮೋಟಾರು ವಾಹನ ನಿರೀಕ್ಷಕರು 
ಮೋಟಾರು ವಾಹನ ನಿರೀಕ್ಷಕರು 
ಅಧೀಕ್ಷಕರು y 


ಲೆಕ್ಕಾಧೀಕ್ಷಕರು 


ಪ್ರಥಮ ದರ್ಜೆ ಸಹಾಯಕರು 


ಶೀಘ್ರಲಿಪಿಗಾರರು 


ದ್ವಿತೀಯ ದರ್ಜೆ ಸಹಾಯಕರು TT 


ಬೆರಳಚ್ಚುಗಾರರು 7] | 


ವಾಹನ ಚಾಲಕರು 


ಅಟೆಂಡರ್‌ 


ಟ್ರೇಜರಿ ಗಾರ್ಡ | 


ಗ್ರೂಪ್‌ ಡಿ 


೨ ಬ 


f L, ರ 


ಆಯುಕ್ತರು 21೧೨" 
ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, 
ಬೆಂಗಳೂರು. 


ಹೊರತುತ್ತಿಗೆ ಅಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರು ಸಿಬ್ಬಂದಿಗಳ ವಿವರ 


| ತಾಂತಿಕ ' 1 | ] | 
ಕಛೇರಿಗಳ ಹೆಸರು ಣ್‌ ಪಾವತಿಸಲಾಗುತಿರುವ ಮೊತ ಘಾಟ ಲ್ಯ ಪಾವತಿಸಲಾಗುತಿರುವ ಮೊತ್ತ| ವಾಹನ ಚಾಲಕರು |[ಪಾವತಿಸಲಾಗುತಿರುವ ಮೊತ 
-| ಸಹಾಯಕರು . ನಿ > | ಅಪರೇಟರ್‌ (ಸಕಾಲ) ಸ ವ K ಸ್‌ 
8 ಸ 
| ತಲಾ ರೂ. 14446/- 
ಕೋಲಾರ 1 p 2 (ಎಲ್ಲಾ ತೆರಿಗೆಗಳು 1 
h ಸೇರಿ) ಸ 
ನ ರೂ. 16748,- 
ತಲಾ ರೂ. 31035/- ಮ, 
- - (ಎಲ್ಲಾ ತೆರಿಗೆಗಳು 
(ಎಲ್ಲಾ ತೆರಿಗೆಗಳು ಸೇರಿ) ' | ಸರಿ 
; | ತಲಾ ರೂ. 13687/-' ಹು 
ಕೆ.ಜಿ.ಎಫ್‌ 4, é | pi. ಫಿ (ಎಲ್ಲಾ ತೆರಿಗೆಗಳು 0 
| l k: ಸೇರಿ) 
1 | 


ಸದರಿ ಸಿಬ್ಬಂದಿಗಳಿಗೆ ವೇತನವನ್ನು ಲೆಕ್ಕ ಶಿರ್ಷಿಕೆ : 2041-00-001-0-01-೬ಸ-0೦34 (ಗುತ್ತಿಗೆ / ಹೊರಗುತ್ತಿಗೆ) ರಡಿ ಭರಿಸಲಾಗುತ್ತಿದೆ. 


೬ ಆಯುಕ್ತರು ps 
ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, 
ಬೆಂಗಳೂರು. 


